CPMG/ KA/ BG-GPO/13/2003-2005 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ಮಾರ್ಚ್‌ ೧೦, ೨೦೦೫ (ಫಾಲ್ಗುಣ ೧೯ ಶಕವರ್ಷ ೧೯೨೬) ಸಂಚಿಕೆ ೧೦ 








ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು. 


ತೋಟಗಾರಿಕೆ ಇಲಾಖೆ 
ತೋಟಗಾರಿಕೆ ಉಪ ನಿರ್ದೇಶಕರ ಕಛೇರಿ, ಶಿವಮೊಗ್ಗ 
ಟೆಂಡರ್‌ ಹರಾಜು ಪ್ರಕಟಣೆ 
ಸಂಖ್ಯೆ: ತೋಉನಿ/ತಾಸ/4073/2004-05 ದಿನಾಂಕ: 18ನೇ ಫೆಬ್ರವರಿ 2005 
ತೋಟಗಾರಿಕೆ ಉಪ ನಿರ್ದೇಶಕರು, ಗಾಂಧಿಪಾರ್ಕ್‌, ಶಿವಮೊಗ್ಗ ರವರ ಅಧೀನದಲ್ಲಿ ಬರುವ ವಿವಿಧ ತೋಟಗಾರಿಕಾ ಕ್ಷೇತ್ರಗಳಲ್ಲಿರುವ 
ಸಪೋಟ ಮತ್ತು ತೆಂಗು ಫಸಲನ್ನು ಟೆಂಡರ್‌ ಮೂಲಕ ವಿಲೇವಾರಿ ಮಾಡಲು ಈ ಕೆಳಕಂಡಂತೆ ದಿನಾಂಕಗಳನ್ನು ನಿಗದಿಪಡಿಸಿದೆ. 






























































ಕ್ರ. ತೋಟಗಾರಿಕೆ ಫಸಲಿನ ಟೆಂಡರ್‌ ಫಾರಂ ಟೆಂಡರ್‌ ಟೆಂಡರ್‌ ಟೆಂಡರ್‌ ಇಎಂಡಿ 
ಸಂ. ಕ್ಷೇತ್ರ! ಪಡೆಯುವ ಸಲ್ಲಿಸಲು ತೆರೆಯುವ | ತೆರೆಯುವ ಸ್ಥಳ ಮೊತ್ತ 
ನರ್ಸರಿಯ ಹೆಸರು ಅವಧಿ ಕೊನೆಯ ದಿನಾಂಕ ಕೊನೆಯ ದಿನಾಂಕ/ 
ಹೆಸರು ಮತ್ತು ವೇಳೆ ದಿನಾಂಕ/ ವೇಳೆ ವೇಳೆ 
1 2 3 4 5 6 7 8 9 
1. ಗಂಗನಕೊಪ್ಪ ಸಪೋಟ 01.01.05. | 22.03.05 23.03.05 23.03.05 | ಸಹಾಯಕ 10000/- 
ತೋಟಗಾರಿಕೆ ರಿಂದ 5.00 PM 11.30 AM 12.30 ತೋಟಗಾರಿಕೆ 
ಕ್ಷೇತ್ರ, 30.06.05 PM ನಿರ್ದೇಶಕರ 
ಹೊಸನಗರ ತೆಂಗು 01.01.05 | 22.03.05 23.03.05 23.03.05 | ಕಛೇರಿ, 2000/- 
ರಿಂದ 5.00 PM 11.30 AM 1.30 PM | ಹೊಸನಗರ 
31.12.05 
2 ಕುಶಾವತಿ ಸಪೋಟ 01.01.05. | 23.03.05 24.03.05 24.03.05 | ಹಿರಿಯ 5000/- 
ತೋಟಗಾರಿಕೆ ರಿಂದ 5.00 PM 11.30 AM 12.30 ಸಹಾಯಕ 
ಕ್ಷೇತ್ರ, 30.06.05 PM ತೋಟಗಾರಿಕೆ 
ತೀರ್ಥಹಳ್ಳಿ ತೆಂಗು 01.01.05 | 23.03.05 24.03.05 24.03.05 | ನಿರ್ದೇಶಕರ 2000/- 
ರಿಂದ 5.00 PM 11.30 AM 1.30 PM | ಕಛೇರಿ, 
31.12.05 ತೀರ್ಥಹಳ್ಳಿ 
3. ಕಛೇರಿ ಸಪೋಟ 01.01.05. | 24.03.05 26.03.05 26.03.05 | ಸಹಾಯಕ 1000/- 
ಸಸ್ಕಾಗಾರ, ರಿಂದ 5.00 PM 11.30 AM 12.30 ತೋಟಗಾರಿಕೆ 
ಭದ್ರಾವತಿ. 30.06.05 PM ನಿರ್ದೇಶಕರ 
ತೆಂಗು 01.01.05 | 24.03.05 26.03.05 26.03.05 | ಕಟೇರಿ, 1000/- 
ರಿಂದ 5.00 PM 11.30 AM 1.30 PM | ಭದ್ರಾವತಿ. 
31.12.05 











(೧೮೧ ) 


೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ ಭಾಗ - ೫ 











1 2 3 4 5 6 7 8 9 
4. ಕಛೇರಿ ತೆಂಗು 01.01.05. | 26.03.05 28.03.05 28.03.05 | ಹಿರಿಯ 1000/- 
ಸಸ್ಯಾಗಾರ, ರಿಂದ 5.00 PM 11.30 AM 1.30 PM | ಸಹಾಯಕ 
ಶಿಕಾರಿಪುರ. 31.12.05 ತೋಟಗಾರಿಕೆ 
ನಿರ್ದೇಶಕರ 
ಕಛೇರಿ, 
ಶಿಕಾರಿಪುರ. 



































ಟೆಂಡರ್‌ನಲ್ಲಿ ಭಾಗವಹಿಸಲು ಪಾಲಿಸಬೇಕಾದ ನಿಯಮ (ಷರತ್ರುಗಳು: 

1. ಫಸಲನ್ನು ಟೆಂಡರ್‌ ಮೂಲಕ ಮಾತ್ರ ವಿಲೇವಾರಿ ಮಾಡಲಾಗುವುದು. ಹಾಗೂ ಬಹಿರಂಗ ಹರಾಜಿಗೆ ಅವಕಾಶವಿರುವುದಿಲ್ಲ. 

2. ಫಸಲಿನ ಟೆಂಡರ್‌ನಲ್ಲಿ ಭಾಗವಹಿಸಲು ಇಷ್ಟವುಳ್ಳವರು ಕಛೇರಿ ವೇಳೆಯಲ್ಲಿ ನಿಗದಿತ ಟೆಂಡರ್‌ ಫಾರಂನ್ನು ರೂ.25/-(ರೂ.ಇಪ್ಪತ್ತೈದು)ಗಳನ್ನು 
ಪಾವತಿ ಮಾಡಿ ಪಡೆಯಬಹುದಾಗಿದೆ. 

3. ಟೆಂಡರ್‌ ಫಾರಂನ್ನು ಭರ್ತಿ ಮಾಡಿ ಇ.ಎಂ.ಡಿ. ಮೊತ್ತ ಮತ್ತು ಟೆಂಡರ್‌ ಮೊತ್ತದ ಶೇ.50ರಷ್ಟು ಹಣವನ್ನು ಪ್ರತ್ಯೆಕ ಕ್ರಾಸ್‌ ಡಿ.ಡಿ.ಯೊಂದಿಗೆ 
ಲಗತ್ತಿಸಿ ಸೀಲು ಮಾಡಿದ ಲಕೋಟೆಯಲ್ಲಿ ಸಲ್ಲಿಸಬೇಕು. 

4. ಇ.ಎಂ.ಡಿ. ಹಣ ಮತ್ತು ಶೇ.50ರ ಹಣದ ಕ್ರಾಸ್‌ ಡಿ.ಡಿ.ಯನ್ನು ಆಯಾಯ ಕ್ಷೇತ್ರದ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಹಿರಿಯ 
ಸಹಾಯಕ ತೋಟಗಾರಿಕೆ ನಿರ್ದೇಶಕರ ರವರ ಹೆಸರಿಗೆ ತೆಗೆಯಬೇಕು. 

5. ಅಪೂರ್ಣ ಹಾಗೂ ಲೋಪದೋಷಿತ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 

6... ಯಶಸ್ವಿ ಬಿಡ್ಡುದಾರರು ಇಲಾಖೆಯೊಂದಿಗೆ ಇಲಾಖೆಯ ನಿಯಮಗಳನ್ನೊಳಗೊಂಡ ಕರಾರು ಪತ್ರವನ್ನು ಸಹಿ ಹಾಕಿ ಕರಾರು ಮಾಡಿಕೊಳ್ಳಬೇಕು 
ಮತ್ತು ಅದಕ್ಕೆ ಬದ್ದರಾಗಿರಬೇಕು. 

7. ಮೇಲಾಧಿಕಾರಿಗಳಿಂದ ಅನುಮೋದನೆ ಬಂದ ನಂತರ 10 ದಿನದೊಳಗಾಗಿ ಉಳಿದ ಶೇ.50 ರ ಮೊತ್ತವನ್ನು ಕ್ರಾಸ್‌ ಡಿ.ಡಿ. ಮೂಲಕ 
ಪಾವತಿಸಬೇಕು. 

8. ಫಸಲಿನ ಕಾವಲು ಕಟ್ಟಳೆಗಳನ್ನು ಸಫಲ ಟೆಂಡರ್‌ದಾರರೆ ನೋಡಿಕೊಳ್ಳತಕ್ಕದ್ದು. 

9... ಪಸಲನ್ನು ಕಟಾವು ಮಾಡಿಕೊಳ್ಳುವ ಅವಧಿಗೆ ಕಟಾವು ಸೀಮಿತಗೊಳಿಸಬೇಕು. ಬಲಿತ ಕಾಯಿಗಳನ್ನು ಮಾತ್ರ ಕೊಯಿಲು ಮಾಡಲು 


ಅವಕಾಶವಿರುತ್ತದೆ. 
10. ಫಸಲು ಯಾವುದೇ ಪ್ರಕೃತಿ ವಿಕೋಪಕ್ಕೆ ಹಾನಿಯಾದರೆ ಇಲಾಖೆಯು ಜವಾಬ್ದಾರಿಯಲ್ಲ. ಹಾಗೂ ಯಾವುದೇ ಪರಿಸ್ಥಿತಿಯಲ್ಲಿ ಹಣ 
ಹಿಂದಿರುಗಿಸಲಾಗುವುದಿಲ್ಲ. 


11. ಫಸಲು ವೀಕ್ಷಿಸಲು ಇಷ್ಟವುಳ್ಳವರು ಕಛೇರಿಯ ವೇಳೆಯಲ್ಲಿ ಸಂಬಂಧಿಸಿದ ಕ್ಷೇತ್ರದ ಅಧಿಕಾರಿಗಳನ್ನು ಕಂಡು ಮಾಹಿತಿ ಪಡೆಯಬಹುದು. 
12. ಟೆಂಡರ್‌ದಾರರು ಇಲಾಖೆಯ ಎಲ್ಲ ನಿಬಂಧನೆಗಳಿಗೆ ಬದ್ದರಾಗಿರಬೇಕು, ಒಂದು ವೇಳೆ ಯಾವುದೇ ನಿಯಮ ಉಲ್ಲಂಘಿಸಿದರೆ ಠೇವಣಿ ಹಣ 
ಮತ್ತು ಶೇ.50ರ ಮೊತ್ತವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 
13. ಫಸಲಿಗೆ ಯೋಗ್ಯ ಬೆಲೆ ಬಾರದಿದ್ದಲ್ಲಿ ಕಟಾವಿಗೆ ಅನುಮತಿ ನೀಡುವದು! ತಿರಸ್ಕರಿಸುವುದು ಇಲಾಖೆಯ ಸಕ್ಷಮ ಪ್ರಾಧಿಕಾರಕ್ಕೆ ಸೇರಿರುತ್ತದೆ. 
14. ಟೆಂಡರ್‌ನಲ್ಲಿ ಭಾಗವಹಿಸಲು ಇಚ್ಛೆವುಳ್ಳವರು ಇಲಾಖಾ ಕಛೇರಿಗಳಿಗೆ ಭೇಟಿ ಮಾಡಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಬೇಕು. 
15. ಹೆಚ್ಚಿನ ಮಾಹಿತಿಗಾಗಿ ಇಲಾಖಾ ಕಛೇರಿ! ಕ್ಷೇತ್ರಗಳ ಅಧಿಕಾರಿಗಳನ್ನು ಭೇಟಿಯಾಗುವುದು. 
ತೋಗಾರಿಕೆ ಉಪ ನಿರ್ದೇಶಕರು, 
ಪಿ.ಆರ್‌. 122 (ಗಾಂಧಿ ಪಾರ್ಕ್‌), ಶಿವಮೊಗ್ಗ. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA |/CN/R6/ 2003-2004, Bangalore, Dated: 31st March, 2004 
Sri RANGA RAMAIAH B.M. Studying in the First year B.A. class in the Director of 
Correspondence course, Bangalore University, Bangalore during 2003-2004 is hereby permitted to 
change his name as RAM as desired by him. 
The change of name as above is recorded in this Office Register at Sl.No. 38 Page 43. 
By Order 
PD-24 Dy. Registrar. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA |/CN/R6/ 2003-2004, Bangalore, Dated: 31st March, 2004 
Smt R. CHANNAJAMMA Studying in the B.P.Ed. in the UNIVERSITY COLLEGE OF PHYSICAL 
EDUCATION, during May 2003 is hereby permitted to change her name as CHANDRIKA R. as desired 
by her. 
The change of name as above is recorded in this Office Register at Sl.No. 39 Page 43. 
By Order 
PD-25 Dy. Registrar. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ ೧೮೩ 





BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA |/CN/R6/ 2004-2005, Bangalore, Dated: 17th May, 2004 
Sri RAMANJI Y.C. Studying in the Third year LL.B. class in the VIVEKANANDA COLLEGE, 
BANGALORE, during 2004 is hereby permitted to change his name as SAGAR GOWDA Y.C. as desired 
by him. 
The change of name as above is recorded in this Office Register at Sl.No. 1 Page 44. 
By Order 
PD-26 Dy. Registrar. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA |/CN/R6/ 2004-2005, Bangalore, Dated: 31st May, 2004 
Sri T. NARAYANA SWAMY Studying in the | Year B.A. class in the CORRESPONDENCE 
COURSE, BANGALORE UNIVERSITY, BANGALORE during 2003-2004 is hereby permitted to change 
his name as ABDUL MANNAN JUNNAIDI as desired by him. 
The change of name as above is recorded in this Office Register at Sl.No. 2 Page 44. 
By Order 
PD-27 Dy. Registrar. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA I|/CN/R6/ 2004-2005, Bangalore, Dated: 31st May, 2004 
Smt SARASWATI RATNAM Studying in the First year MCA class in the PRESIDENCY 
COLLEGE, BANGALORE, during 2003-2004 is hereby permitted to change her name as RIDDHI 
RATHNAM as desired by her. 
The change of name as above is recorded in this Office Register at Sl.No. 3 Page 44. 
By Order 
PD-28 Dy. Registrar. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA |/CN/R6/ 2004-2005, Bangalore, Dated: 31st May, 2004 
Smt NEELAMMA P. Studying in the First year B.A. class in the SESHADRIPURAM EVENING 
DEGREE COLLEGE, BANGALORE during 2003-2004 is hereby permitted to change her name as 
PRIYA P. as desired by her. 
The change of name as above is recorded in this Office Register at Sl.No.4 Page 44. 
By Order 
PD-29 Dy. Registrar. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA |/CN/R6/ 2004-2005, Bangalore, Dated: 21st June, 2004 
Sri DHANAJAY K.S. Studying in the Final Year LL.B. class in the BES COLLEGE OF LAW, 
BANGALORE during 2004-2005 is hereby permitted to change his name as DHANANJAY KUMAR K. as 
desired by him. 
The change of name as above is recorded in this Office Register at Sl.No.5 Page 44. 
By Order 
PD-30 Dy. Registrar. 
BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA |/CN/R6/ 2004-2005, Bangalore, Dated: 22nd July, 2004 
Sri C.N. SATHISHA Studying in the V Year LL.B. class in the S.J.R.C. Law College, Bangalore- 
560 009 during 2004-2005 is hereby permitted to change his name as C.N. SATISH RAJ as desired by 
him. 
The change of name as above is recorded in this Office Register at Sl.No.6 Page 44. 
By Order 
PD-31 Dy. Registrar. 


೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ ಭಾಗ - ೫ 





BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA I/CN/R6/ 2004-2005, Bangalore, Dated: 8th September, 2004 

Sri JEETENDRA KUMAR PRASAD Studying in ll Year B.A. class in the Administrative 
Management College, Bangalore during 2004-2005 is hereby permitted to change his name as NIKHIL 
KUMAR as desired by him. 

The change of name as above is recorded in this Office Register at Sl.No.7 Page 44. 

By Order 
PD-32 Asst. Registrar. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA 1/CN/R6/ 2004-2005, Bangalore, Dated: 8th September, 2004 

Smt SUMITHRA B.S. Studying in the First year B.Sc., class in the M.E.S. College of Arts, 
Commerce & Science, Bangalore, during 2004-2005 is hereby permitted to change her name as 
SANJANA B.S. as desired by her. 

The change of name as above is recorded in this Office Register at Sl.No.8 Page 44. 

By Order 
PD-33 Asst. Registrar. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA |/CN/R6/ 2004-2005, Bangalore, Dated: 13th January, 2005 
Smt VARSHA RANI JAIN Studying in the || year B.B.M. class in the C.B. Bhandari Jain College, 
Bangalore during 2003-2004 is hereby permitted to change her name as VARSHA JAIN as desired by 
her. 
The change of name as above is recorded in this Office Register at Sl.No.9 Page 44. 
By Order 
PD-34 Dy. Registrar. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA |/CN/R6/ 2004-2005, Bangalore, Dated: 24th January, 2005 

Smt MANJU BHARGAVI N. Studying in the Final year B.Sc. class in the Mount Carmel College, 
Bangalore during 2004-2005 is hereby permitted to change her name as SAMYUKTHA N.M. as desired 
by her. 

The change of name as above is recorded in this Office Register at Sl.No.13 Page 44. 

By Order 
PD-35 Asst. Registrar. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA |/CN/R6/ 2004-2005, Bangalore, Dated: 25th January, 2005 
Sri NAGENDRA G. Studying in | Year B.A. class in the Director of Correspondence course, 
Bangalore during 2004-2005 is hereby permitted to change his name as ADITHYA G. as desired by him. 
The change of name as above is recorded in this Office Register at Sl.No.11 Page 44. 
By Order 
PD-36 Asst. Registrar. 


BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA 1/CN/R6/ 2004-2005, Bangalore, Dated: 2nd February, 2005 

Sri L.D. NAGAPRITISH Studying in || Year B.Com., class in the Kristu Jayanthi College, 
Bangalore during 2004-2005 is hereby permitted to change his name as PRITISH KUMAR D. as desired 
by him. 

The change of name as above is recorded in this Office Register at Sl.No.12 Page 44. 

By Order 
PD-37 Dy. Registrar. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ ೧೮೫ 





BANGALORE UNIVERSITY, JNANA BHARATHI, BANGALORE 
NOTIFICATION 
No. ACA 1/CN/R6/ 2004-2005, Bangalore, Dated: 2nd February, 2005 
Sri SANDEEP S.M. Studying in | Year B.Com., class in the Director of Correspondence Course 
B.U.B. during 2004-2005 is hereby permitted to change his name as K. SANDIP as desired by him. 
The change of name as above is recorded in this Office Register at Sl.No.13 Page 44. 


By Order 
PD-38 Dy. Registrar. 
FORM-IV 
(See Rule 12) 
NOTICE 


It is hereby notified that the undersigned has changed his name from BALAPPA 
BASAVANNEPPA MISHAPPAGOL to BALAPPA BASAVANNEPPA. 
PD-39 BALAPPA BASAVANNEPPA NAIK 


FORM-IV 
(See Rule 12) 
NOTICE 
It is hereby notified that the undersigned has changed his name from VENKAPPA LAXMAN 
LAMANI to VENKAPPA LAXMAN NAIK. 
PD-40 VENKAPPA LAXMAN NAIK. 


FORM-IV 
(See Rule 12) 
NOTICE 
It is hereby notified that the undersigned has changed his name from BALAPPA MARUTI 
MISINAIK to BALAPPA MARUTI NAIK. 
PD-41 BALAPPA MARUTI NAIK 


ನಮೂನೆ 1 
9ನೇ ನಿಯಮ ನೋಡಿ 
ಡೆಪ್ಯೂಟಿ ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ಕೇಂದ್ರ ವಿಭಾಗ, ಬೆಂಗಳೂರು ನಗರ 
ಅಧಿಸೂಚನೆ ದಿನಾಂಕ: 22ನೇ ಫೆಬ್ರವರಿ, 2005 
ಉಪ ಪೊಲೀಸ್‌ ಕಮೀಷನರ್‌ರವರ ಕಛೇರಿ, ಕೇಂದ್ರ ವಿಭಾಗ, ಬೆಂಗಳೂರು ಇಲ್ಲಿ ಪೊಲೀಸ್‌ ಪೇದೆಯಾಗಿ ಕೆಲಸ ಮಾಡುತ್ತಿರುವ ಶ್ರೀ ಕೆ. ಮರಿರಂಗೇಗೌಡ 
ರವರ ಹೆಸರನ್ನು ಕೆ. ರಮೇಶ್‌ಗೌಡ ಎಂದು ಹೆಸರು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 
ಉಪ ಪೊಲೀಸ್‌ ಕಮೀಷನರ್‌, ಕೇಂದ್ರ ವಿಭಾಗ, 
ಪಿ.ಡಿ. 42 ಬೆಂಗಳೂರು ನಗರ. 


IN THE COURT OF THE IV ADDL. CITY CIVIL JUDGE, MAYOHALL, BANGALORE 
P.N. MAYOHALL HG:18th March, 2005 
P & S.C. No.15002/2005 
PETITIONER 
Mrs. C.N. Ross, W/o Late Mr. M.C. Ross. 
Mr. S.G. Ross, aged about 31 years. 
Mr. G.C. Ross, aged about 25 years. 
Miss, N.J. Ross, aged about 23 years. 
Miss Michelle C. Ross, aged about 20 years. 
Mr. Michael C. Ross, aged about 19 years. 
Mr. Craig Ross, aged about 18 years. 
Mr. Steven Ross, aged about 16 years. 
Miss. Cindy Ann Ross, aged about 15 years. 
Petitioners 2 to 9 are children of Late Mr. M.C. Ross. The minor Petitioners 8 and 9 are 
represented by Mother, natural guardian and petitioner No.1 C.N. Ross, all are residing at # 36/1, 
Palmgrove Street, Austin Town, Bangalore-560047. 
Vis 


CONDO ON 


RESPONDENT: NIL 


೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ ಭಾಗ - ೫ 





PUBLIC NOTICE 

Notice is hereby given that a petition have been made to this court under Sec.372 of the Indian 
Succession Act, for grant of Succession Certificate in respect of the assets and securities of the 
deceased Mr. M.C. Ross who died on 10.11.2004 at Bangalore. 

Be it known that No caveat has been entered and the said petition is posted for hearing on 
18.03.2005. All persons claiming to have any interest in the Assets of the deceased may come and see 
the proceeding before grant of Succession Certificate. 

Given under my hand and the seal of the Court, this the 24.01.2005. 

By Order of the Court, 
PD-36 Asst. Registrar, 
City Civil Court, Mayohall unit, Bangalore. 


IN THE COURT OF THE IV ADDL. CITY CIVIL JUDGE, MAYOHALL, BANGALORE 
P.N. MAYOHALL HG:19th March, 2005 
P & S.C. No.15007/2005 
PETITIONER 
1. Mrs. Juliette Blanche Elisabeth Gabreille Sinna W/o Mr. Emile Henri Marie Jean NEGRE, Aged 
about 80 years. 

2. Mrs. Albertine Germaine Sinna, Aged about 77 years, D/o Late Mr. V.S. Arogianadane Sinna. 

3. Mrs. Simone Sinna, Aged about 66 years, W/o Late Henri Jean Auguste Sinna. 

4. Mrs. Julienne Beatrice Elisabeth Sinna, Aged 54 years, W/o Late Mr. Bernadin Felix Marin 

Sinna, No.17 Bachammal Road Cox Town Bangalore-5. 

5. Mrs. Victorine Florence Sinna, Aged about 71 years, W/o Mr. Victor Joseph Mouttappa. 
6. Mrs. Marie Claude Sinna, Aged 63 years, W/o Mr. Robin Joseph D'Cruz Susainathan. 

1,2,3, & 5 are represented by Power of Attorney Holder to 6th of the above Mrs. Marie Claude 
Susainathan. 

All the above persons i.e. 1,23, & 5 residents of France, who have given the POWER OF 
ATTORNEY to the 6th Mrs. Marie Claude Susainathan, No.30, Gover Road, Cox Town, Bangalore- 
560005. 

Vis 
RESPONDENT: NIL 
PUBLIC NOTICE 

Notice is hereby given that a petition have been made to this court under Sec.278 of the Indian 
Succession Act, for grant Letter of Administration in respect of the Schedule Property of the deceased 
MRS. OPPORTUNE VARIAMMAL ARIGIANADAN SINNA W/o Mr. V.S. Arogianadane Sinna who died 
on 24.12.1961 at Bangalore. 

Be it known that No caveat has been entered and the said petition is posted for hearing on 
19.03.2005. All persons claiming to have any interest in the Assets of the deceased may come and see 
the proceeding before grant of Letter of Administration in respect of the Property. 

Schedule 

All that piece and parcel of land together with building and out houses bearing No.10, situated at 
(New No.17) Bachammal Road, Cox Town, Civil Station, Bangalore-560005 and bounded on the East 
by:T.J. Abdul Shookoor's property. West by: Bachammal Road, North by: Premises No.3, South by: 
Premises No.1, Measuring-North: 140 feet, South: 151 Feet 6 inches, East: 56 feet, West: 55 feet. 

Given under my hand and the seal of the Court, this the 03.03.2005. 

By Order of the Court, 
PD-37 Asst. Registrar, 
City Civil Court, Mayohall unit, Bangalore. 


IN THE COURT OF THE IV ADDL. CITY CIVIL JUDGE, MAYOHALL, BANGALORE 
P.N. MAYOHALL HG:7th April, 2005 
P & S.C. No.15009/2005 
PETITIONER 
1. Mrs. Sheila Murthy W/o late Dr. N.K. Keshava Murthy, Aged 78 years. 
2. Mr. Clyde Michael Murthy S/o Late Dr. N.K. Keshava Murthy, aged 48 years. 
Both residing at No.2 wheeler Road Extension Cross, St. Thomas Town, Bangalore-84. 
Vis 
RESPONDENT: NIL 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ ೧೮೭ 





PUBLIC NOTICE 

Notice is hereby given that a petition have been made to this court under Sec.272, 273 and 276 
of the Indian Succession Act, for grant of Probate in respect of the Will dated 12.05.1991 of the deceased 
Late Mr. Dr. N.K. KESHAVAMURTHY who died on 19.06.2001 at Bangalore. 

Be it known that no caveat thas been entered and the said petition is posted for hearing on 
07.04.2005, All person's claiming to have any interest may come and see the proceeding before grant of 
Probate in respect of the Schedule Property. 

Schedule Property 

Property bearing No.2 Wheeler Road Extension Cross St. Thomas town, Bangalore measuring 
57x37 with ground and first floor. 

Given under my hand and the seal of the Court, this the 04.03.2005. 

By Order of the Court, 
PD-38 Asst. Registrar, 
City Civil Court, Mayohall unit, Bangalore. 


ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ, ಕೋಲಾರ 
ಹರಾಜು ಪ್ರಕಟಣೆ 
ಸಂಖ್ಯೆ: ಡಿಹೆಚ್‌ಜೆ: 54:2004-05, ದಿನಾಂಕ: 21ನೇ ಫೆಬ್ರವರಿ, 2005 
ಹಳೆಯ ಹಾಗೂ ಅನುಪಯುಕ್ತ ವಾಹನಗಳ ವಿವರ: 






































ಕ್ರಮ ವಾಹನದ ಸಂಖ್ಯೆ ವಾಹನದ ಮಾದರಿ ಪೆಟ್ರೋಲ್‌: ವಾಹನ ಇರುವ ಸ್ಥಳ 
ಸಂಖ್ಯೆ ಡೀಸಲ್‌ 
ಸಿಕೆಜಿ 84 ಮೆಟಾಡಾರ್‌ ಡೀಸಲ್‌ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 

ಅಧಿಕಾರಿಗಳ ಕಛೇರಿ- ಕೋಲಾರ. 

2. ಎಂ.ಇ.ಆರ್‌. 2890 | ಮೆಟಾಡಾರ್‌ ಡೀಸಲ್‌ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧಿಕಾರಿಗಳ ಕಛೇರಿ- ಕೋಲಾರ. 

3. ಸಿ.ಎ.ಜಿ. -377 ಜೀಪು ಡೀಸಲ್‌ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧಿಕಾರಿಗಳ ಕಛೇರಿ- ಕೋಲಾರ. 

4. ಸಿ.ಎ.ಜಿ.1035 ಎಫ್‌.ಸಿ. ಡೀಸಲ್‌ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧಿಕಾರಿಗಳ ಕಛೇರಿ- ಕೋಲಾರ. 

5. ಸಿ.ಎ.ಜಿ. 1044 ಎಫ್‌.ಸಿ. ಡೀಸಲ್‌ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧಿಕಾರಿಗಳ ಕಛೇರಿ- ಕೋಲಾರ. 

6. ಎಂ.ವೈ.ಕೆ.3004 ಬುಲೆಟ್‌ ಮೊಟಾರ್‌ ಸೈಕಲ್‌ ಪೆಟ್ರೋಲ್‌ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧಿಕಾರಿಗಳ ಕಛೇರಿ- ಕೋಲಾರ. 

7. ಸಿಎಟಿ 940 ಜೀಪು ಡೀಸಲ್‌ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗೂಳೂರು. 

8. ಸಿಎಜಿ-1777 ಸ್ಟಾಂಡರ್ಡ್‌ 20 ಡೀಸಲ್‌ ಗೌರಿಬಿದನೂರು. 

9. ಸಿಎಬಿ 6119 ರಾಜ್‌ದೂತ್‌ ಮೊಟಾರ್‌ ಸೈಕಲ್‌ ಡೀಸಲ್‌ ದಿಬ್ಬೂರು 

10. ಎಂ.ಇ.ಎನ್‌. 8015 ಜೀಪು ಸಾ. ಬಾಗೇಪಲ್ಲಿ 

11. ಸಿಕೆಜಿ 651 ಜೀಪು ಡೀಸಲ್‌ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಅಧಿಕಾರಿಗಳ ಕಛೇರಿ ಕೋಲಾರ. 























ಈ ಮೇಲ್ಕಂಡ ವಿವಿಧ ವಾಹನಗಳನ್ನು ಟೆಂಡರ್‌ ಮತ್ತು ಬಹಿರಂಗ ಹರಾಜಿನ ಮೂಲಕ ದಿನಾಂಕ: 25.04.05 ಬೆಳಿಗ್ಗೆ 11.00 ಗಂಟೆಗೆ ಈ 
ಕಛೇರಿಯ ಆವರಣದಲ್ಲಿ ಹರಾಜು ಮಾಡಲಾಗುವುದು. ಖರೀದಿಸಲು ಅಪೇಕ್ಷಿಸುವ ಸಾರ್ವಜನಿಕರು, ಕಛೇರಿ ಕೆಲಸದ ವೇಳೆಯಲ್ಲಿ ಕೆಳಕಂಡ 
ಕಾರ್ಯಾಲಯದಲ್ಲಿ ಹೆಚ್ಚಿನ ವಿವರಗಳಿಗಾಗಿ ವಿಚಾರಿಸಬಹುದು, ಹಾಗೂ ಮೇಲ್ಕಂಡ ವಾಹನಗಳನ್ನು, ವಾಹನಗಳು ಇರುವ ಸ್ಥಳಗಳಲ್ಲಿ ಹೇಗಿದೆಯೋ 
ಅದೇ ರೀತಿಯಲ್ಲಿ ಹರಾಜು ಮಾಡಲಾಗುವುದು, ಟೆಂಡರ್‌ ಮತ್ತು ಹರಾಜಿಗೆ ಸಂಬಂಧಪಟ್ಟ ನಿಬಂಧನೆಗಳ ಮಾಹಿತಿಯನ್ನು ಈ ಕಛೇರಿಯ, ಕಛೇರಿ 
ವೇಳೆಯಲ್ಲಿ ಪಡೆಯತಕ್ಕದ್ದು. 

ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಪಿ.ಆರ್‌.134 ಅಧಿಕಾರಿಗಳು, ಕೋಲಾರ. 
ನಿರ್ದೇಶಕರು, ನಗರ ಯೋಜನಾ ಇಲಾಖೆ ಬಹು ಮಹಡಿಗಳ ಕಟ್ಟಡ, 4ನೇ ಹಂತ, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ: ನಯೋಃಸಿ (1:11: ಬ್ಯಾಹುಭ: 2004, ದಿನಾಂಕ: 3ನೇ ಮಾರ್ಚ್‌, 2005 

ನಗರ ಯೋಜನಾ ಇಲಾಖೆಯಲ್ಲಿ ಬಾಕಿ ಇರುವ ಎರಡು ಪರಿಶಿಷ್ಟ ಜಾತಿಯ ವರ್ಗದ ವಾಹನ ಚಾಲಕರ ಬ್ಯಾಕ್‌ಲಾಗ್‌ ಹುದ್ದೆಯ ಭರ್ತಿ 
ಕುರಿತು ಈ ಕಛೇರಿಯ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ: 15.07.2004ರಲ್ಲಿ 30 ದಿವಸಗಳ ಕಾಲಾವಕಾಶ ನೀಡಿ, ಆಕ್ಷೇಪಣೆಗಳನ್ನು ಆಹ್ವಾನಿಸಿ 
ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿತ್ತು. ಈ ಸಂಬಂಧ ಯಾವುದೇ ಆಕ್ಷೇಪಣೆಗಳನ್ನು ಸ್ವೀಕರಿಸಿರುವುದಿಲ್ಲ. ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿನ 


೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ ಭಾಗ - ೫ 





ಅಭ್ಯರ್ಥಿಗಳಿಗೆ ಮೂಲ ಪ್ರಮಾಣ ಪತ್ರ ದಾಖಲೆಗಳನ್ನು ಪರಿಶೀಲಿಸಲು ಆಹ್ವಾನಿಸಿದ್ದು ಪಟ್ಟಿಯಲ್ಲಿನ ಎಲ್ಲಾ ಅಭ್ಯರ್ಥಿಗಳು ಹಾಜರಾಗಿ ಮೂಲ ಪ್ರಮಾಣ 
ಪತ್ರ ಪರಿಶೀಲನೆಗಾಗಿ ಒಪ್ಪಿಸಿರುತ್ತಾರೆ. ಇವರು ಪರಿಶಿಷ್ಟ ಜಾತಿಗೆ ಸೇರಿದವರು ಎಂಬುದರ ಬಗ್ಗೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ನೀಡಿರುವ ಸಿಂಧುತ್ವ 
ಪ್ರಮಾಣ ಪತ್ರಗಳನ್ನು ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿಗಳಿಂದ ಸ್ವೀಕೃತವಾಗಿರುತ್ತದೆ ಮತ್ತು ವಾಹನ ಚಾಲಕರ ವಿದ್ಯಾರ್ಹತೆ 7ನೇ ತರಗತಿಯ ಅಂಕ 
ಪಟ್ಟಿಗಳನ್ನು ಸಂಬಂಧಿಸಿದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರು ದೃಢೀಕರಿಸಿ ಮೇಲು ಸಹಿ ಮಾಡಿರುತ್ತಾರೆ. ಆದುದರಿಂದ ವಾಹನ 
ಚಾಲಕರ ಎರಡು ಪರಿಶಿಷ್ಟ ಜಾತಿ ವರ್ಗಕ್ಕೆ ಬ್ಯಾಕ್‌ಲಾಗ್‌ ಹುದ್ದೆಯ ಅಂತಿಮ ಆಯ್ಕೆಪಟ್ಟಿಯನ್ನು ಕರ್ನಾಟಕ ಸಿವಿಲ್‌ ಸೇವೆಗಳು (ಪರಿಶಿಷ್ಟ ಜಾತಿ ಮತ್ತು 
ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಾಗಿರುವ ಖಾಲಿ ಹುದ್ದೆಗಳು) (ವಿಶೇಷ ನೇಮಕಾತಿ) ನಿಯಮಗಳು 2001ರನ್ವಯ ನಿಯಮ 6 ರನ್ವಯ 


ಪ್ರಕಟಿಸಲಾಗಿದೆ. 



























































ಕ್ರ. ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ ಜನ್ಮದಿನಾಂಕ ವಿದ್ಯಾರ್ಹತೆ ಮತ್ತು ಶೇಕಡ ಮೀಸಲಾತಿ 
ಸಂ. ಅಂಕ 
1 2 3 4 5 
ಮುಖ್ಯಪಟ್ಟಿ 

I. ಶ್ರೀ ಟಿ. ಶಿವಪ್ಪ 08.09.1964 7ನೇ ತರಗತಿ ಪರಿಶಿಷ್ಟ ಜಾತಿ: 
ಸಂ.1181, 2ನೇ ಮಹಡಿ, ಶ್ರೀ ಮಹಾಲಕ್ಷ್ಮಿ 98.18 ಸಾಮಾನ್ಯ 
ಪ್ರಾವಿಜನ್‌ ಸ್ಟೋರ್ಸ್‌, 12ನೇ ಮುಖ್ಯರಸ್ತೆ, 
ರಾಘವೇಂದ್ರ ಬ್ಲಾಕ್‌, ಶ್ರೀನಗರ, 
ಬೆಂಗಳೂರು-560 050. 

2. ಶ್ರೀ ವಿ. ಶ್ರೀನಿವಾಸ, ಬಿನ್‌ ದಿವಂಗತ | 21.09.1971 7ನೇ ತರಗತಿ ಪರಿಶಿಷ್ಟ ಜಾತಿ: 
ವೆಂಕಟಯ್ಯ, ಅರಕೆರೆ ಗ್ರಾಮ, ಕೋಡಿಹಳ್ಳಿ 97.83 ಗ್ರಾಮೀಣ 
ಅಂಚೆ, ಕನಕಪುರ ತಾಲ್ಲೂಕು, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ-562119. 

ಹೆಚ್ಚುವರಿ ಪಟ್ಟಿ 

1. ಶ್ರೀ ಹನುಮಂತರಾಯ, 20.01.1969 7ನೇ ತರಗತಿ ಪರಿಶಿಷ್ಟ ಜಾತಿ: 
ಸಂ. 265, 5ನೆ ಅಡ್ಡರಸ್ತೆ, ಕುರುಬರ ಹಳ್ಳಿ, 90.83 ಸಾಮಾನ್ಯ 
ಅಶ್ವಥ್‌ ಕಟ್ಟೆ ರಸ್ತೆ, ಮಹಾಲಕ್ಷಿ ಪುರಂ, 
ಬೆಂಗಳೂರು-560086. 

2. ಶ್ರೀ ಮಂಜುನಾಥ ಹೆಚ್‌.ಆರ್‌. 20.04.1965 7ನೇ ತರಗತಿ ಪರಿಶಿಷ್ಟ ಜಾತಿ: 
ಹೆಗ್ಗೊಂಡಹಳ್ಳಿ, ಗುಂಜೂರು ಅಂಚೆ, ವಯಾ 90.66 ಗ್ರಾಮೀಣ 
ವರ್ತೂರು, ಬೆಂಗಳೂರು-560 087. 

ವಿ.ಎಂ. ಹೆಗಡೆ 
ಪಿ.ಆರ್‌.137 ನಗರ ಯೋಜನಾ ನಿರ್ದೇಶಕರು. 


ಉಪ ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ತುಮಕೂರು 
ಪ್ರಕಟಣೆ 
ಸಂಖ್ಯೆ: ಗಭೂಇ: ಉನಿತು:ವಾ.ಹರಾಜು:2004-05, ದಿನಾಂಕ: 2ನೇ ಮಾರ್ಚ್‌, 2005 
ವಿಷಯ : ಉಪನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ತುಮಕೂರು ಇವರ ಕಛೇರಿಯ ನಿರುಪಯುಕ್ತ ವಾಹನ ಸಿ.ಎ.ಜಿ. 957 
ಜೀಪ್‌ (1984ನೇ ಮಾದರಿ) ಅನ್ನು ಟೆಂಡರ್‌ ಕಂ. ಹರಾಜು ಮುಖಾಂತರ ವಿಲೇವಾರಿ ಮಾಡುವ ಬಗ್ಗೆ. 
ಉಲ್ಲೇಖ : 1. ಪ್ರಾದೇಶಿಕ ಸಾರಿಗೆ ಅಧಿಕಾರಿಯವರು ತುಮಕೂರು ಇವರ ತಪಾಸಣಾ ವರದಿ ದಿನಾಂಕ: 28.11.2000. 
2. ಮಾನ್ಯ ಜಿಲ್ಲಾಧಿಕಾರಿ ಹಾಗೂ ಅಧ್ಯಕ್ಷರು ವಾಹನಗಳ ವಿಲೇವಾರಿ ಸಮಿತಿ ತುಮಕೂರು ಜಿಲ್ಲೆ, ತುಮಕೂರು ಇವರ 
28.01.2005ರ ಜಿಲ್ಲಾ ಸಮಿತಿ ಸಭೆಯ ನಡವಳಿ ಪತ್ರ ಸಂಖ್ಯೆ: ಎ.ಸಿ.ಟಿ.: ಸಿ.ಆರ್‌.97: 2004-05 ದಿನಾಂಕ: 
08.02.2005. 

ಈ ಮೂಲಕ ಸಾರ್ವಜನಿಕರಿಗೆ ಪ್ರಕಟಿಸುವುದೇನೆಂದರೆ ಈ ಕಛೇರಿಯ ನಿರುಪಯುಕ್ತ ವಾಹನ ಸಿ.ಎ.ಜಿ. 957 ಮಹೇಂದ್ರ (ಡೀಸಲ್‌) 
1984ನೇ ಮಾಡೆಲ್‌ ಜೀಪನ್ನು ಈಗ ಹೇಗಿದೆಯೋ ಅದೇ ಸ್ಥಿತಿಯಲ್ಲಿ ಟೆಂಡರ್‌ ಕಂ. ಬಹಿರಂಗ ಹರಾಜು ಮಾಡುವ ಸಲುವಾಗಿ ದಿನಾಂಕ: 
04.04.2005ರಂದು ಸಮಯ 11.00 ಎಂ.ಎಂ. ರೈಲ್ವೆ ನಿಲ್ದಾಣದ ಹತ್ತಿರ, ಗಾಂಧಿನಗರ ಉಪನಿರ್ದೇಶಕರವರ ಕಛೇರಿಯಲ್ಲಿ ನಿಗದಿಪಡಿಸಿದೆ. 
ವಾಹನವನ್ನು ಉಪನಿರ್ದೇಶಕರವರ ಕಛೇರಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆವರಣದಲ್ಲಿ ನಿಲ್ಲಿಸಲಾಗಿದೆ. 

ಮೊಹರಾಗಿ ಬಂದ ಟೆಂಡರ್‌ ದರಪಟ್ಟಿಗಳನ್ನು ಹರಾಜು ಮುಗಿದ ಮೇಲೆ ತೆರೆಯಲಾಗುವುದು. ಟೆಂಡರ್‌ ಗರಿಷ್ಟ ಮೊತ್ತ ಮತ್ತು ಹರಾಜು 
ಗರಿಷ್ಟ ಮೊತ್ತಗಳನ್ನು ತುಲನೆ ಮಾಡಿ ಇವೆರಡರಲ್ಲಿ ಯಾವುದು ಹೆಚ್ಚಿನ ಮೊತ್ತವು ಯಶಸ್ವಿಯಾದ ಹರಾಜಿನ ಮೊತ್ತವೆಂದು ಪರಿಗಣಿಸಲಾಗುವುದು. 
ಮೊಹರಾದ ದರಪಟ್ಟಿಗಳನ್ನು (ಟೆಂಡರ್‌) ಕೊಡಬಯಸುವವರು ಮುಂಗಡ ಠೇವಣಿ ಹಣ (ಇ.ಎಂ.ಡಿ.) 1,500-00 (ಒಂದು ಸಾವಿರದ ಐದುನೂರು 
ರೂಪಾಯಿಗಳು ಮಾತ್ರ) ರೂಪಾಯಿಗಳಿಗೆ ಡಿ.ಡಿ. ರೂಪದಲ್ಲಿ ಉಪನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ತುಮಕೂರು ಇವರ 
ಹೆಸರಿನೊಂದಿಗೆ ದಿನಾಂಕ: 31.03.2005 ಒಳಗಡೆ ಈ ಕಛೇರಿಗೆ ಒಪ್ಪಿಸತಕ್ಕದ್ದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ ೧೮೯ 





ದರಪಟ್ಟಿ (ಟೆಂಡರ್‌)ದಾರರಿಗೆ ಬಹಿರಂಗ ಹರಾಜಿನಲ್ಲಿ ಭಾಗವಹಿಸುವವರಿಗೆ ಷರತ್ತುಗಳು ಮತ್ತು ನಿಯಮಗಳು 

1. ಬಹಿರಂಗ ಹರಾಜಿನಲ್ಲಿ ಭಾಗವಹಿಸುವವರು ಹರಾಜಿನ ಸಮಯಕ್ಕಿಂತಲೂ ಒಂದು ಗಂಟೆ ಮೊದಲು ರೂ.1,000-00 (ಒಂದು ಸಾವಿರ 
ಮೊತ್ತ) ಮುಂಗಡ ಹಣವೆಂದು ಡಿ.ಡಿ. ರೂಪದಲ್ಲಿ ಉಪ ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ತುಮಕೂರು ಇವರ 
ಹೆಸರಿನಲ್ಲಿ ಪಡೆದು ಅಥವಾ ನಗದು ರೂಪದಲ್ಲಿ ತುಂಬಬೇಕು. 

2; ಹರಾಜಿನಲ್ಲಿ ಯಶಸ್ವಿಯಾದವರು ಹರಾಜಿನ 1:4 ಭಾಗ ಹಣವನ್ನು ಸ್ಥಳದಲ್ಲಿಯೇ ತುಂಬಬೇಕು. (ಮುಂಗಡ ಹಣವನ್ನು ಬಿಟ್ಟು) 
ಇಲ್ಲವಾದರೆ ಅಂತಹವರ ಗರಿಷ್ಟ ಮೊತ್ತವನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 

3. ಈ ಕೆಳಗೆ ಸಹಿ ಮಾಡಿದವರ ಒಪ್ಪಿಗೆ ಪತ್ರ ಮುಟ್ಟಿದ 7 ದಿನಗಳಲ್ಲಿ ಗರಿಷ್ಟ ಮೊತ್ತದ ಹರಾಜಿನ ಉಳಿದ ಎಲ್ಲಾ ಹಣವನ್ನು ತುಂಬಿ 
ವಾಹನವನ್ನು 3 ದಿನಗಳಲ್ಲಿ ತೆಗೆದುಕೊಂಡು ಹೋಗಬೇಕು. 

4. ನಿಗದಿಪಡಿಸಿದ ಸಮಯದಲ್ಲಿ ಪೂರ್ಣ ಹಣವನ್ನು ತುಂಬಿ ವಾಹನವನ್ನು ತೆಗೆದುಕೊಂಡು ಹೋಗದಿದ್ದಲ್ಲಿ ನಿಮ್ಮಿಂದ ತುಂಬಲ್ಪಟ್ಟ ಮುಂಗಡ 
ಹಣ ಮತ್ತು 1:4 ಭಾಗ ಹಣವನ್ನು ಮುಟ್ಟುಗೋಲು ಹಾಕಲ್ಪಡುವುದು. ಹಾಗೂ ಹರಾಜು ರದ್ದುಪಡಿಸಿ ಮೊತ್ತೊಮ್ಮೆ ಅದೇ ವಾಹನವನ್ನು 
ಬಹಿರಂಗ ಹರಾಜು ಮಾಡಲಾಗುವುದು. 
ಗರಿಷ್ಟ ಹರಾಜಿನ ಹಣದ ಮೊತ್ತಕ್ಕೆ ಅನ್ವಯವಾಗುವ ಮಾರಾಟ ಕರವನ್ನು ವಿಧಿಸಲಾಗುವುದು. 

6. ಮೊಹರಾಗಿ ಬಂದ ದರಪಟ್ಟಿಗಳು ಮತ್ತು ಸಾರ್ವಜನಿಕ ಹರಾಜಿನ ಗರಿಷ್ಟ ಮೊತ್ತದ ಬೇಡಿಕೆಗಳು ಒಡಂಬಡಿಕೆಯಿಂದ ಆಗಿವೆಯೆಂದು 
ತಿಳಿದು ಅಥವಾ ಸಂಶಯ ಬಂದಲ್ಲಿ ಅಂತಹ ಬೇಡಿಕೆಯನ್ನು ತಿರಸ್ಕರಿಸುವ ಮತ್ತು ಹರಾಜನ್ನು ರದ್ದುಪಡಿಸುವ ಹಕ್ಕು ಈ ಕೆಳಗೆ ಸಹಿ 
ಮಾಡಿದವರಿಗೆ ಇರುತ್ತದೆ. ಅದರಂತೆ ಯಾವುದೇ ಕಾರಣ ಸರಿಪಡಿಸದೆ ಹರಾಜನ್ನು ರದ್ದುಪಡಿಸುವ ಅಥವಾ ಮುಂದೂಡುವ ಹಕ್ಕು ಸಹ 
ಇರುತ್ತದೆ. 

7 ಹರಾಜಿನಲ್ಲಿ ಯಶಸ್ವಿಯಾದವರ ಹಣವನ್ನು ಹೊರತುಪಡಿಸಿ ಉಳಿದವರ ಮುಂಗಡ ಹಣವನ್ನು ಹರಾಜು ಮುಗಿದನಂತರ 
ಹಿಂತಿರುಗಿಸಲಾಗುವುದು. 

8. ಪೂರ್ಣ ಹಣವನ್ನು ತುಂಬಿದ ದಿನದಿಂದ 3 ದಿನಗಳಲ್ಲಿ ಹರಾಜಾದ ವಾಹನವನ್ನು ತೆಗೆದುಕೊಂಡು ಹೋಗದಿದ್ದಲ್ಲಿ ಪ್ರತಿ ದಿನ ದಿನ ಕ್ಕೆ 
ರೂ. 30-00 ರಂತೆ ನೆಲಬಾಡಿಗೆಯೆಂದು ವಸೂಲಿ ಮಾಡಲಾಗುವುದು. 

9. ಬಹಿರಂಗ ಹರಾಜಿನ ಸಮಯದಲ್ಲಿ ಗಲಭೆಗಳಾದರೆ ತಕ್ಷಣ ಹರಾಜು ನಿಲ್ಲಿಸುವ ಹಕ್ಕು ಈ ಕೆಳಗೆ ಸಹಿ ಮಾಡಿದವರಿಗೆ ಇರುತ್ತದೆ. 
ಅದರಂತೆ ಗಲಾಟೆಗೆ ಕಾರಣರಾದವರ ಮುಂಗಡ ಹಣವನ್ನು ಅಂತಹ ಸಮಯದಲ್ಲಿ ಯಾವುದೇ ಹಣದ ವ್ಯವಹಾರ ಮಾಡುವುದಿಲ್ಲ. 

10. ಹರಾಜು ಮಾಡಿದ ತಕ್ಷಣದಿಂದ ವಾಹನ ಮತ್ತು ಅದರ ಬಿಡಿಭಾಗಗಳ ಜವಾಬ್ದಾರಿ ಯಶಸ್ವಿ ಬಿಡ್ಡುದಾರರಿಗೆ ಸೇರಿರುತ್ತದೆ. ಯಾವುದೇ 
ನಷ್ಟಕ್ಕೆ ಇಲಾಖೆ ಹೊಣೆಯಾಗುವುದಿಲ್ಲ. 

11. ಸದರಿ ವಾಹನದ ಟೆಂಡರ್‌ ಕಂ. ಬಹಿರಂಗ ಹರಾಜನ್ನು (1) ಮುಖ್ಯ ಕೊರೆಯುವ ಅಭಿಯಂತರರು, ಬೆಂಗಳೂರು (2) ಜಂಟಿ 
ನಿರ್ದೇಶಕರು (ದಕ್ಷಿಣ ವಲಯ), ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಮೈಸೂರು (3) ಉಪನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ 
ಇಲಾಖೆ, ತುಮಕೂರು ಈ ಮೂವರು ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಲಾಗುವುದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇಲಿನ 
ಮೂವರು ಅಧಿಕಾರಿಗಳ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. 

ಉಪ ನಿರ್ದೇಶಕರು, 
ಪಿ.ಆರ್‌.138 ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ತುಮಕೂರು. 


ಲೋಕೋಪಯೋಗಿ ಇಲಾಖೆ 
ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ 
(ಎರಡು ಲಕೋಟೆ ಪದ್ಧತಿಯಲ್ಲಿ 
ಸಂಖ್ಯೆ: ಇಎನ್‌ಹೆಚ್‌/ ಚಿ/ಸ.ಇ.2 ಟೆಂ.ಪ್ರ./ ನಿಯತಕಾಲಿಕ ನವೀಕರಣ/ 2004-05/4533, ದಿನಾಂಕ: 5ನೇ ಮಾರ್ಚ್‌, 2005 
ಮೊಹರಾದ ಐಟಂವಾರು ದರದ ಟೆಂಡರುಗಳನ್ನು ಕೆಳಗೆ ಕಾಣಿಸಿದ ಕೆಲಸಕ್ಕೆ ಎರಡು ಲಕೋಟೆ ಪದ್ಧತಿಯಲ್ಲಿ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆ ಪಾರದರ್ಶಕತೆ ಅಧ್ಯಾದೇಶ 2000 ನಿಯಮದಂತೆ ದ್ವಿಪ್ರತಿಯಲ್ಲಿ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ಹೆಸರನ್ನು ನೊಂದಾಯಿಸಿದ 
ಒಂದನೇ ದರ್ಜೆಯ ಅರ್ಹ ಗುತ್ತಿಗೆದಾರರಿಂದ ಹಾಗೂ ಕೇಂದ್ರ ಭೂಸಾರಿಗೆ ಮಂತ್ರಾಲಯದಿಂದ ಅನುಮೋದಿತ ಸಂಸ್ಥೆಗಳಿಂದ ಆಹ್ವಾನಿಸಲಾಗಿದೆ. 
ಎರಡು ಲಕೋಟೆ ಪದ್ಧತಿಯಲ್ಲಿ (1) ತಾಂತ್ರಿಕ ಬಿಡ್‌ (ಭಾಗ-1) ಮತ್ತು (2) ಆರ್ಥಿಕ ಬಿಡ್‌ (ಭಾಗ-2) ಗಳಾಗಿರುತ್ತವೆ. ಬಿಡ್‌ಗಳನ್ನು ಎರಡು 
ಭಾಗಗಳಲ್ಲಿ ಎರಡು ಮೊಹರಾದ ಹಾಗೂ ತಾಂತ್ರಿಕ ಬಿಡ್‌ ಮತ್ತು ಆರ್ಥಿಕ ಬಿಡ್‌ ಎಂದು ಪ್ರತ್ಯೇಕವಾಗಿ ನಮೂದಿಸಲ್ಪಟ್ಟ ಲಕೋಟೆಗಳನ್ನು ಮತ್ತೊಂದು 
ಮೊಹರಾದ ಲಕೋಟೆಯಲ್ಲಿಟ್ಟು ಹಾಗೂ ಕೆಲಸದ ಹೆಸರನ್ನು ನಮೂದಿಸಲ್ಪಟ್ಟು ಗುತ್ತಿಗೆದಾರರ ಪೂರ್ಣ ಅಂಚೆ ವಿಳಾಸದೊಂದಿಗೆ ಕೆಳಗೆ ಸಹಿ ಮಾಡಿರುವ 
ಅಧಿಕಾರಿಗಳಿಗೆ ವಿಳಾಸಿಸಿ ಸಲ್ಲಿಸುವುದು. ಪೂರ್ಣ ಪ್ರಮಾಣದ ಬಿಡ್‌ಗಳನ್ನು ಅಧೀಕ್ಷಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವೃತ್ತ, ಬೆಂಗಳೂರು 
ಹಾಗೂ ಕಾರ್ಯಪಾಲಕ ಅಭಿಯಂತರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ದಿನಾಂಕ: 08.04.2005ರಂದು ಸಾಯಂಕಾಲ 
4.00 ಗಂಟೆಯವರೆಗೆ ಕೆಪಿಡಬ್ಲ್ಯೂಡಿ ಕೋಡ್‌ ಭಾಗ-2, ಫಾರಂ ನಂ. ಪಿಡಬ್ಲ್ಯೂಜಿ 65 ಹಾಗೂ 66ರ ನಿಬಂಧನೆಗಳು, ಗುತ್ತಿಗೆ ಷೆಡ್ಕೂಲ್‌ನ ವಿಶೇಷ 
ನಿಬಂಧನೆಗಳು ಹಾಗೂ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ಅಧ್ಯಾದೇಶ 2000 ನಿಯಮದ ನಿಬಂಧನೆಗೊಳಪಟ್ಟು ಸ್ವೀಕರಿಸಲಾಗುವುದು. 
ತಾಂತ್ರಿಕ ಬಿಡ್‌ ಭಾಗ-1ನ್ನು ಈ ಕೆಳಗೆ ಕಾಣಿಸಿದ ದಿನಾಂಕದಂದು ಕಾರ್ಯನಿರ್ವಾಹಕ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ 
ಕಛೇರಿಯಲ್ಲಿ ತೆರೆಯಲಾಗುವುದು. ತಾಂತ್ರಿಕ ಬಿಡ್‌ನಲ್ಲಿ ಅರ್ಹರಾದಂಥ ಗುತ್ತಿಗೆದಾರರ ಆರ್ಥಿಕ ಬಿಡ್‌ ಲಕೋಟೆಗಳನ್ನು ಮಾತ್ರ ತೆರೆಯಲಾಗುತ್ತದೆ. 
ಈ ಕೆಳಗೆ ಕಾಣಿಸಿದ ದಿನಗಳಲ್ಲಿ ಯಾವುದಾದರೂ ರಜಾ ದಿನವಾದಲ್ಲಿ, ಮುಂದೆ ಸೂಕ್ತ ದಿನಾಂಕವನ್ನು ತಿಳಿಸಲಾಗುವುದು. 


೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ ಭಾಗ - ೫ 














ಟೆಂಡರ್‌ ಕರೆ ಸಂಖ್ಯೆ: ಮೊದಲನೇ ಕರೆ 

ಕ್ರಮ ಕೆಲಸದ ಹೆಸರು ಟೆಂಡರಿಗೆ ಇಡುಗಂಟು ಖಾಲಿ ಟೆಂಡರ್‌ ಕೆಲಸದ ಕಾಮಗಾರಿ 

ಸಂಖ್ಯೆ ನಿಗದಿ ಪಡಿಸಿದ (ಇಎಂಡಿ) ಫಾರ್ಮಿನ ಬೆಲೆ ಸ್ವರೂಪ ಪೂರ್ಣಗೊಳಿಸುವ 

ಅಂದಾಜು (ಮೊತ್ತ ಸೆಟ್ಟಿಗೆ* ಟ್ಯಾಕ್ಸ್‌ಸ್‌ ಕಾಲಾವದಿ 
ಮೊತ್ತ (ರೂ. ರೂ.ಗಳಲ್ಲಿ ಮರು (ಮಳೆಗಾಲ ಸಹಿತ) 
ಲಕ್ಷಗಳಲ್ಲಿ ಪಾವತಿಯಾಗದ 

1. ರಾಷ್ಟ್ರೀಯ ಹೆದ್ದಾರಿ- 206 ರೂ. 58.00 | ರೂ. 58,000- | ರೂ. 6000+ 9% |ರಸ್ತೆ 3 ತಿಂಗಳು 
ತುಮಕೂರು- ಹೊನ್ನಾವರ ಕೆ.ಎಸ್‌.ಟಿ* 15% ನವೀಕರಣದ ಮಳೆಗಾಲ 
ಸೆಕ್ಸನ್‌ನ ಕಿ.ಮೀ. 290 ರಿಂದ ಸರ್‌ಚಾರ್ಜ್‌ ಆನ್‌ ಕಾಮಗಾರಿ ಸಹಿತ 
299.60 ರವರೆಗೆ ನಿಯತಕಾಲಿಕ ಕೆ.ಎಸ್‌.ಟಿ. 
ನವೀಕರಣದ ಕಾಮಗಾರಿ. 

2. ರಾಷ್ಟ್ರೀಯ ಹೆದ್ದಾರಿ- 13 ರೂ. 110.00 ರೂ. ರೂ. 11000* 9% |ರಸ್ತೆ 3 ತಿಂಗಳು 
ಸೊಲ್ಲಾಪುರ- ಮಂಗಳೂರು 1,10,000/- ಕೆ.ಎಸ್‌.ಟಿ- 15% ನವೀಕರಣದ ಮಳೆಗಾಲ 
ಸೆಕ್ಷನ್‌ನ ಕಿ.ಮೀ. 300 ರಿಂದ ಸರ್‌ಚಾರ್ಜ್‌ ಆನ್‌ ಕಾಮಗಾರಿ ಸಹಿತ 
312 ರವರೆಗೆ ನಿಯತಕಾಲಿಕ ಕೆ.ಎಸ್‌.ಟಿ. 
ನವೀಕರಣದ ಕಾಮಗಾರಿ. 





























ಷರತ್ತುಗಳು: 
1) ಕೆಲಸಕ್ಕೆ ಬಿಡ್‌ ಮಾಡಲು ಆಸಕ್ತಿ ಇರುವ ಗುತ್ತಿಗೆದಾರರು ಅರ್ಜಿಯನ್ನು ಖಾಲಿ ಟೆಂಡರ್‌ ಫಾರಂಗೆ ನಿಗದಿಪಡಿಸಿರುವ ಮೊತ್ತವನ್ನು 

(ಹಿಂದಿರುಗಿಸಲಾಗದ) ನಗದು ಅಥವಾ ಡಿ.ಡಿ.ಯನ್ನು ಕಾರ್ಯನಿರ್ವಾಹಕ ಅಭಿಯಂತರು ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಹೆಸರಿಗೆ 

ಮತ್ತು ಚಿತ್ರದುರ್ಗದಲ್ಲಿ ಪಾವತಿಯಾಗುವಂತೆ, ಕೆಳಗೆ ಸಹಿ ಮಾಡಿರುವವರ ಕಛೇರಿಗೆ ಸಲ್ಲಿಸತಕ್ಕದ್ದು. ಗುತ್ತಿಗೆದಾರರು ಗುತ್ತಿಗೆದಾರರ ನೊಂದಾವಣಿ 

ಪತ್ರದ ಪ್ರತಿ, ಇತ್ತೀಚಿನ ಕರ್ನಾಟಕ ಮಾರಾಟ ತೆರಿಗೆ ತೀರುವಳಿ ಪ್ರಮಾಣ ಪತ್ರವನ್ನು (ಸಂಬಂಧಪಟ್ಟ ಇಲಾಖೆಯಿಂದ ಪಡೆದು) ಹಾಗೂ ಕಾಮಗಾರಿಗೆ 

ನಿಗದಿ ಪಡಿಸಿದ ಯಂತ್ರೋಪಕರಣಗಳ ಮಾಲೀಕತ್ವದ ಪ್ರಮಾಣ ಪತ್ರಗಳು, ಈ ಎಲ್ಲಾ ದಾಖಲೆಗಳನ್ನು, ವಿಭಾಗ ಮಟ್ಟದ ಅಧಿಕಾರಿಗಳಿಗೆ 

ಕಡಿಮೆಯಿಲ್ಲದ ಗೆಜೆಟೆಡ್‌ ಅಧಿಕಾರಿಯಿಂದ ದೃಢೀಕರಿಸಿದ ಪ್ರತಿಗಳನ್ನು ಅರ್ಜಿಯ ಜೊತೆಯಲ್ಲಿ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಅರ್ಜಿಗಳನ್ನು 

ಪರಿಗಣಿಸಲಾಗುವುದಿಲ್ಲ. 

2) ಟೆಂಡರು ದಿನಾಂಕಗಳ ವಿವರಗಳು ಈ ಕೆಳಕಂಡಂತಿವೆ. 

ಅ) | ಖಾಲಿ ಟೆಂಡರ್‌ ಫಾರಂಗಳಿಗಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ: | 28.03.2005 (ಕಛೇರಿ ವೇಳೆಯಲ್ಲಿ) 














ಆ) | ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ: 01.04.2005 ರಿಂದ 02.04.2005 ರವರೆಗೆ (ಕಛೇರಿ 
ವೇಳೆಯಲ್ಲಿ) 

ಇ) | ಪೂರ್ತಿಗೊಳಿಸಿದ ಮೊಹರಾದ ಟೆಂಡರುಗಳನ್ನು ಸಲ್ಲಿಸುವ ದಿನಾಂಕ: 08.04.2005, ಮಧ್ಯಾಹ್ನೆ 4.00 ಗಂಟೆಯ ವರೆಗೆ ಅಥವಾ 
ಅನಂತರ ತಿಳಿಸುವ ಇನ್ನಾವುದೇ ದಿನಾಂಕ ಮತ್ತು ಸಮಯ. 

ಈ) | ತಾಂತ್ರಿಕ ಬಿಡ್‌ಗಳನ್ನು ತೆರೆಯುವ ದಿನಾಂಕ: 08.04.2005, ಸಾಯಂಕಾಲ 5.00 ಅಥವಾ ಅನಂತರ 


ತಿಳಿಸುವ ಇನ್ನಾವುದೇ ದಿನಾಂಕ ಮತ್ತು ಸಮಯ. 

ಉ) | ತಾಂತ್ರಿಕವಾಗಿ ಅರ್ಹವಾದ ತಾಂತ್ರಿಕ ಬಿಡ್‌ಗಳ ಆರ್ಥಿಕ ಬಿಡ್‌ಗಳನ್ನು | 16.04.2005, ಸಾಯಂಕಾಲ 5.00 ಅಥವಾ ಅನಂತರ 
ತೆರೆಯುವ ದಿನಾಂಕ: ತಿಳಿಸುವ ಇನ್ನಾವುದೇ ದಿನಾಂಕ ಮತ್ತು ಸಮಯ. 

ತಾಂತ್ರಿಕ ಬಿಡ್‌ಗಳಿಗೆ ಷರತ್ತುಗಳು: 

1. ಇ.ಎಂ.ಡಿ. ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಹೆಸರಿನಲ್ಲಿ ಪಡೆದು 
ಡಿ.ಡಿ.: ಎಫ್‌.ಡಿ.ಆರ್‌: ಪೇ ಆರ್ಡರ್‌: ರಾಷ್ಟ್ರೀಕೃತ ಬ್ಯಾಂಕ್‌ ಹಾಗೂ ಷೆಡ್ಕೂಲ್ಡ್‌ ಬ್ಯಾಂಕ್‌ಗಳಿಂದ ಪಡೆದ ಬ್ಯಾಂಕ್‌ ಗ್ಯಾರಂಟಿ ಅಥವಾ 
ರಾಷ್ಟ್ರೀಯ ಉಳಿತಾಯ ಪತ್ರ (ಕಾರ್ಯಪಾಲಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಹೆಸರಿನಲ್ಲಿ ಒತ್ತೆ 
ಇಡತಕ್ಕದ್ದು) ವನ್ನು ತಾಂತ್ರಿಕ ಬಿಡ್‌ ಜೊತೆಯಲ್ಲಿ ಸಲ್ಲಿಸತಕ್ಕದ್ದು. ಇ.ಎಂ.ಡಿ.ಯನ್ನು ಬೇರಾವುದೇ ಹೆಸರಿನಲ್ಲಿ ಪಡೆದ ಅಥವಾ ಒತ್ತೆ 
ಇಡಲಾದಲ್ಲಿ ತಾಂತ್ರಿಕ ಬಿಡ್‌ಗಳನ್ನು ಯಾವುದೇ ವಿಚಾರಣೆ ಅಥವಾ ವಿವರಣೆಯನ್ನು ಮಾಡದೆ, ಅನರ್ಹಗೊಳಿಸಲಾಗುವುದು. ಬ್ಯಾಂಕ್‌ 
ಗ್ಯಾರಂಟಿಯು ಕಡ್ಡಾಯವಾಗಿ ಟೆಂಡರ್‌ ಫಾರಂನಲ್ಲಿರುವ ಪಿ.ಡಬ್ಲೂಜಿ. 66 ಕ್ಕೆ ಅನುಗುಣವಾಗಿರತಕ್ಕದ್ದು. 

2. ಈ ಟೆಂಡರ್‌ನಲ್ಲಿ ಕರೆಯಲಾಗಿರುವ ಕಾಮಗಾರಿಯ ಡಿಫೆಕ್ಟ್‌ ಲಯಾಬಲಿಟಿ ಸಮಯವು ಕಾಮಗಾರಿ ಪೂರ್ಣಗೊಳಿಸಿದ ದಿನಾಂಕದಿಂದ 
ಒಂದು ವರ್ಷವಾಗಿರುತ್ತದೆ. ಕಾಮಗಾರಿಯಲ್ಲಿ ನಿರ್ವಹಿಸಬೇಕಾದ ಕೆಲಸಗಳು ಅತ್ಯುನ್ನತ ಗುಣಮಟ್ಟದಿಂದ ಕೂಡಿದ್ದು ಒಂದು 
ವರ್ಷದವರೆಗೆ ಯಾವುದೇ ರಿಪೇರಿಯ ಸಾಧ್ಯತೆಗಳಿರುವುದಿಲ್ಲ. ಈ ಮೇಲ್ಕಂಡ ರೀಚಿನ ಕಾಮಗಾರಿಗೆ ಈ ಒಂದು ವರ್ಷದ ಅವಧಿಯಲ್ಲಿ 
ಯಾವುದಾದರೂ ರಿಪೇರಿಯ ಅವಶ್ಯಕತೆ ಬಿದ್ದಲ್ಲಿ ಗುತ್ತಿಗೆದಾರರು: ಸಂಸ್ಥೆಗಳವರು ಸದರಿ ರಿಪೇರಿ ಅಥವಾ ಮರು ನಿರ್ಮಾಣವನ್ನು 
ಗುತ್ತಿಗೆದಾರರ: ಸಂಸ್ಥೆಯ ಸ್ವಂತ ವೆಚ್ಚದಲ್ಲಿ ಮಾಡತಕ್ಕದ್ದು. ಇ.ಎಂ.ಡಿ.: ಎಸ್‌.ಡಿ. ಪರಿಕರಗಳನ್ನು ಮೇಲಿನ ಷರತ್ತಿಗನುಗುಣವಾಗಿ 
ಸಲ್ಲಿಸತಕ್ಕದ್ದು. 

3. ಪ್ರತಿ ಗುತ್ತಿಗೆದಾರರು ಈ ಕೆಳಕಂಡ ಯಂತ್ರೋಪಕರಣಗಳ ಮಾಲಿಕತ್ವವನ್ನು ಹೊಂದಿರಬೇಕು ಹಾಗೂ ತಾಂತ್ರಿಕ ಬಿಡ್‌ನ ಜೊತೆಯಲ್ಲಿ 
ಸಂಬಂಧಪಟ್ಟ ಮಾಲಿಕತ್ವದ ಸಾಕ್ಷಿಯನ್ನು ಈ ಕೆಳಕಂಡಂತೆ ಸಲ್ಲಿಸತಕ್ಕದ್ದು. ಮೇಲಿನ ಮಾಲಿಕತ್ವದ ಸಾಕ್ಷಿಗಳಿಲ್ಲದ ತಾಂತ್ರಿಕ ಬಿಡ್‌ಗಳನ್ನು 
ಅನರ್ಹಗೊಳಿಸಲಾಗುವುದು. 




















ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ ೧೯೧ 
































ಕ್ರಮ ಯಂತ್ರೋಪಕರಣಗಳು ಬೇಕಾದ ಮಾಲಿಕತ್ವದ ಪುರಾವೆಗಳು 
ಸಂಖ್ಯೆ ಸಂಖ್ಯೆ 

1) 4060 ಟಿ.ಪಿ.ಹೆಚ್‌. ಅಥವಾ ಹೆಚ್ಚಿನ ಸಾಮರ್ಥ್ಯದ ಹಾಟ್‌ ಒಂದು ಖರೀದಿಸಿದ ಇನ್‌ವಾಯ್ಸ್‌: ಸೇಲ್‌ಡೀಡ್‌ 

ಮಿಕ್ಸ್‌ ಪ್ಲಾಂಟ್‌ (ಎಂ.ಓ.ಆರ್‌.ಟಿ. ಮತ್ತು ಹೆಚ್‌ (ಖರೀದಿದಾರರಿಂದ ಪಡೆದ ಮೂಲ 
ಸ್ಲೆಸಿಫಿಕೇಷನ್‌ಗೆ ಅನುಗುಣವಾಗಿ) ಇನ್‌ವಾಯ್ಸ್‌ನೊಂದಿಗೆ) 

2) | ಪೇವರ್‌ ಫಿನೀಷರ್‌ ಸೆನ್ಸಾರ್‌ನೊಂದಿಗೆ ಒಂದು ಖರೀದಿಸಿದ ಇನ್‌ವಾಯ್ಸ್‌: ಸೇಲ್‌ಡೀಡ್‌ 
(ಖರೀದಿದಾರರಿಂದ ಪಡೆದ ಮೂಲ 
ಇನ್‌ವಾಯ್ಲ್ಸ್‌ನೊಂದಿಗೆ) 

3) | ವೈಬ್ರೇಟರಿ ರೋಲರ್‌ ಒಂದು ಖರೀದಿಸಿದ ಇನ್‌ವಾಯ್ಸ್‌: ಸೇಲ್‌ಡೀಡ್‌ 
(ಖರೀದಿದಾರರಿಂದ ಪಡೆದ ಮೂಲ 
ಇನ್‌ವಾಯ್ಸ್‌ನೊಂದಿಗೆ) 

4) | ಸ್ಟ್ಯಾಟಿಕ್‌ ರೋಡ್‌ರೋಲರ್‌ ಎರಡು ಖರೀದಿಸಿದ ಇನ್‌ವಾಯ್ಸ್‌: ಸೇಲ್‌ಡೀಡ್‌ 
(ಖರೀದಿದಾರರಿಂದ ಪಡೆದ ಮೂಲ 
ಇನ್‌ವಾಯ್ಲ್ಸ್‌ನೊಂದಿಗೆ) 

5) | ಮೆಕ್ಕಾನಿಕಲ್‌ ಸ್ಟೇಯರ್‌ ಎರಡು ಖರೀದಿಸಿದ ಇನ್‌ವಾಯ್ಸ್‌: ಸೇಲ್‌ಡೀಡ್‌ 
(ಖರೀದಿದಾರರಿಂದ ಪಡೆದ ಮೂಲ 
ಇನ್‌ವಾಯ್ಲ್ಸ್‌ನೊಂದಿಗೆ) 

6)  ಟಿಪ್ಪರ್‌ಗಳು ನಾಲ್ಕು ಆರ್‌.ಟಿ.ಒ. ರವರಿಂದ ಪಡೆದ ರಿಜಿಸ್ಟ್ರೇಷನ್‌ 
ಸರ್ಟಿಫಿಕೇಟ್‌ 

7) | ಎಕ್ಸ್‌ಕವೇಟರ್‌ ಒಂದು ಮಾಲಿಕತ್ವದ ಪ್ರಮಾಣ ಪತ್ರ. 














3. ಪ್ರತಿ ಗುತ್ತಿಗೆದಾರರು ಟೆಂಡರ್‌ಗಿಟ್ಟ ಮೊತ್ತದ ಶೇಕಡ 30ರಷ್ಟು ಪ್ರಮಾಣದ ಇದೇ ತರಹದ ಕೆಲಸವನ್ನು ಸಮರ್ಪಕವಾಗಿ ಕಳೆದ ಐದು 
ಆರ್ಥಿಕ ವರ್ಷದ ಬ್ಲಾಕ್‌ ಅವಧಿಯಲ್ಲಿ ಮುಗಿಸಿರಬೇಕು. ಅಥವಾ ಗುತ್ತಿಗೆದಾರರು ಶೇಕಡ 30ರಷ್ಟು ಪ್ರಮಾಣದ ಇದೇ ತರಹದ ಒಂದೇ 
ಕೆಲಸದ ಬಿಲ್ಲನ್ನು ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಪಡೆದಿರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅನುಭವದ ಪ್ರಮಾಣ ಪತ್ರದಲ್ಲಿ ಮೇಲಿನ 
ಅಂಶ ಹಾಗೂ ಕಾಮಗಾರಿಯಲ್ಲಿ ನಿರ್ವಹಿಸಿದ ಕೆಲಸದ ವಿವರಗಳು ಇರತಕ್ಕದ್ದು. ಇಲ್ಲವಾದಲ್ಲಿ ತಾಂತ್ರಿಕ ಬಿಡ್‌ಗಳು ಅನರ್ಹಗೊಳ್ಳುತ್ತವೆ. 

4. ಆರ್ಥಿಕ ಸಾಮರ್ಥ್ಯದ ಸಾಕ್ಷಿಯು, ಟೆಂಡರಿಗಿಟ್ಟ ಮೊತ್ತದ ಶೇಕಡಾ 30ರಷ್ಟು ಪ್ರಮಾಣದ ಯಾವುದೇ ಷೆಡ್ಕೂಲ್ಡ್‌ ಬ್ಯಾಂಕಿನ “ಲೈನ್‌ ಆಫ್‌ 
ಕ್ರೆಡಿಟ್‌ಅನ್ನು” ಕಡ್ಡಾಯವಾಗಿ ತಾಂತ್ರಿಕ ಬಿಡ್‌ನಲ್ಲಿ ನಿಗದಿಪಡಿಸಿದ ಪ್ರೊಫಾರಾದಲ್ಲಿ ಸಲ್ಲಿಸತಕ್ಕದ್ದು. “ಲೈನ್‌ ಆಫ್‌ ಕ್ರೆಡಿಟ್‌ಅನ್ನು” 
ಸಲ್ಲಿಸದಿದ್ದಲ್ಲಿ ತಾಂತ್ರಿಕ ಬಿಡ್‌ಗಳು ಅನರ್ಹಗೊಳ್ಳುತ್ತವೆ. 

5. ತಾಂತ್ರಿಕ ಬಿಡ್‌ ಜೊತೆಯಲ್ಲಿ ಲಗತ್ತಿಸುವ ಎಲ್ಲಾ ದಾಖಲಾತಿಗಳನ್ನು ವಿಭಾಗಮಟ್ಟದ ಅಧಿಕಾರಿಗೆ ಕಡಿಮೆ ಇಲ್ಲದ ಗೆಜೆಟೆಡ್‌ 
ಅಧಿಕಾರಿಯಿಂದ ದೃಢೀಕರಿಸಲ್ಪಟ್ಟಿರಬೇಕು. ಇಲ್ಲವಾದಲ್ಲಿ ಬಿಡ್‌ಗಳು ಅನರ್ಹಗೊಳ್ಳುತ್ತವೆ. ಮೂಲ ದಾಖಲಾತಿಗಳನ್ನು ಟೆಂಡರ್‌ 
ಪ್ರಕ್ರಿಯೆಯ ಯಾವುದೇ ಮಟ್ಟದಲ್ಲಿ ಪರಿಶೀಲನೆಗಾಗಿ ಕೇಳಿದಾಗ ಒದಗಿಸತಕ್ಕದ್ದು... ಮೂಲ ದಾಖಲಾತಿಗಳನ್ನು ಪರಿಶೀಲನೆಗಾಗಿ 
ಕೇಳಿದಾಗ ಒದಗಿಸದಿದ್ದಲ್ಲಿ ತಾಂತ್ರಿಕ ಬಿಡ್‌ಗಳನ್ನು ಅನರ್ಹಗೊಳಿಸಲಾಗುವುದು. 

6... ಸಂಬಂಧಪಟ್ಟ ದಾಖಲಾತಿಗಳನ್ನು ಮತ್ತು ವಿವರಣೆಗಳನ್ನು ತಾಂತ್ರಿಕ ಬಿಡ್‌ ಜೊತೆಯಲ್ಲಿ ಒದಗಿಸತಕ್ಕದ್ದು. ಕಂಪನಿಯ ವಿವರಗಳು: 
ಏಜೆನ್ಸಿಗಳು: ಸಂಸ್ಥೆಯ ಪ್ರೊಫೈಲ್‌ಅನ್ನು ಲಗತ್ತಿಸತಕ್ಕದ್ದು. 
ಜಾಯಿಂಟ್‌ ವೆಂಚರ್‌ ಟೆಂಡರ್‌ಗಳನ್ನು ಅಂಗೀಕರಿಸುವುದಿಲ್ಲ. 
ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ಯಾವುದೇ ಕಾರಣವಿಲ್ಲದೇ ತಿರಸ್ಕರಿಸುವ ಹಕ್ಕು, ಸಂಬಂಧಪಟ್ಟ ಹಕ್ಕು, ಸಂಬಂಧಪಟ್ಟ 
ಅಧಿಕಾರಿಗಳಿಗೆ ಇರುತ್ತದೆ. 

9... ಕರಾರುಗಳನ್ನೊಳಗೊಂಡ ಟೆಂಡರುಗಳನ್ನು ಸ್ವೀಕೃತಿಗಾಗಿ ಪರಿಗಣಿಸುವುದಿಲ್ಲ. 

10. ಮೇಲಿನ ಕೆಲಸಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೆಳಗೆ ಸಹಿ ಮಾಡಿದವರ ಕಛೇರಿಯಿಂದ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 

ಬಿ. ಪ್ರಭಾಕರಶೆಟ್ಟಿ 
ಪಿ.ಆರ್‌.139 ಕಾರ್ಯಪಾಲಕ ಅಭಿಯಂತರು, 
ರಾ.ಹೆ. ವಿಭಾಗ, ಚಿತ್ರದುರ್ಗ. 
ಅರಣ್ಯ ಇಲಾಖೆ 
ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಭದ್ರಾವತಿ ವಿಭಾಗ, ಇವರ ಕಾರ್ಯಾಲಯ 
ಸಂಕ್ಷಿಪ್ತ ಟೆಂಡರ್‌-ಕಂ- ಹರಾಜು ಪ್ರಕಟಣೆ 
ಸಂಖ್ಯೆ: ಬಿ3 71 ಎ:ಸಿಆರ್‌ 2/04-05, ದಿನಾಂಕ: 4ನೇ ಮಾರ್ಚ್‌, 2005 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಈ ವಿಭಾಗದ ಅರಣ್ಯ ಮೊಕದ್ದಮೆಯಲ್ಲಿ ಅಮಾನತ್ತುಪಡಿಸಿ ಸರ್ಕಾರದ ಪರ 
ಮುಟ್ಟುಗೋಲು ಹಾಕಿಕೊಂಡ ಕೆಳಕಂಡ ವಾಹನಗಳನ್ನು ಅವು ಎಲ್ಲಿ ಹೇಗಿವೆಯೋ ಹಾಗೇ ಈ ಕೆಳಗೆ ನಮೂದಿಸಿರುವಂತೆ ಸ್ಥಳದಲ್ಲಿಯೇ ಈ ಕೆಳಗೆ ಸಹಿ 
ಮಾಡಿರುವ ಅಧಿಕಾರಿಗಳು ಅಥವಾ ಅವರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳಿಂದ ಪ್ರಕಟಣೆ ಷರತ್ತಿಗೊಳಪಟ್ಟಂತೆ ಅವುಗಳ ಎದುರು ತೋರಿಸಿದ 
ದಿನಾಂಕಗಳಂದು ಟೆಂಡರ್‌ ಕಂ ಬಹಿರಂಗ ಹರಾಜು ಮಾಡಲಾಗುವುದು. ಇಷ್ಟವುಳ್ಳವರು ಟೆಂಡರ್‌ ಕಂ ಬಹಿರಂಗ ಹರಾಜಿನಲ್ಲಿ 
ಭಾಗವಹಿಸಬಹುದಾಗಿದೆ. 





೧೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೧೦, ೨೦೦೫ 


ಭಾಗ - ೫ 








ವಲಯದ ಹೆಸರು ಟೆಂಡರ್‌ ಕಂ ಹರಾಜಿನ ದಿನಾಂಕ 
ಸಮಯ 


ವಾಹನಗಳ ವಿವರ 





ಚನ್ನಗಿರಿ, ದಿ:28.03.2005 
ಟೆಂಡರ್‌ 10.30 ರಿಂದ 12.00 
ಹರಾಜು 12.30 ರಿಂದ 


1) ಲಾರಿ CAW-446, (0) ಲಾರಿ MND-7786, (3 ಕಾರು MEQ-3113, 
4) ಸುಜುಕಿ ಮೋಟರ್‌ ಸೈಕಲ್‌-ಕೆ-14-ಜೆ-3238 
(5) ಲಾರ-CAW 1254. 





ಶಾಂತಿಸಾಗರ, ದಿ:28.03.2005 
ಟೆಂಡರ್‌ ಮಧ್ಯಾಹ್ನ 2.30 ರಿಂದ 4.00 ರವರೆಗೆ, 
ಹರಾಜು 4.00 


(6 Sx0-CNY-1820, (7) ಲಾರಿ- MYE-3918. 





ಭದ್ರಾವತಿ, ದಿ:29.03.2005 
ಟೆಂಡರ್‌ ಬೆಳಿಗ್ಗೆ 10.30 ರಿಂದ ಮಧ್ಯಾಹ್ನ 12.30 
ರವರೆಗೆ ಹರಾಜು 12.30 ರಿಂದ 


(8) ಕಾರು-1/1/1/-1257, (9) ಕಾರು-!/01/-6025, (10 ಲಾರ- MYU-5146, 
(11) ಕಾರು-MYA-3814, (12) ರಾಜದೂತ್‌-MES- 3626, (13) ಮಾರುತಿ 
ಕಾರು- KA-20-M-2049, (14) ಇಂಡಿಕ ಕಾರು- KL-11-J-8777, (15) ಯಮಹ 
-RX-100 ಬೈಕ್‌ KA-17-E-8387, (16) gxd-MES-4248. 








ತರೀಕೆರೆ, ದಿ:29.03.2005 
ಟೆಂಡರ್‌ ಮಧ್ಯಾಹ್ನ 2.00 ರಿಂದ 4.00 
ಹರಾಜು 4.00 ರಿಂದ 


(17) M-80 ಸ್ಯೂಟರ್‌-KA-18-3-7314, (1) ಮಾರುತಿ ಓಮಿನಿ ವ್ಯಾನು- KA-01- 
M-1401, (19) ಟಾಟಾ ಸುಮೋ-Kಸ-25-M-7272, (20) ಸುಜುಕಿ ಮ್ಯಾಕ್ಸ್‌-ಓಡ- 
16-H-44, (21) ಅಂಬಾಸಿಡರ್‌ ಕಾರು-KA-18-M-1225. 











ಷರತ್ತುಗಳು: 


1. ಇ.ಎಂ.ಡಿ. ನಾಲ್ಕು ಚಕ್ರದ ವಾಹನದ ಬಿಡ್ಡಿಗೆ ರೂ.10,000 ರೂ. ದ್ವಿಚಕ್ರ ವಾಹನದ ಬಿಡ್ಡಿಗೆ 3000/- ರೂ. 


2. 


ಹರಾಜಿನ ಇತರೆ ಷರತ್ತು ಮತ್ತು ಹೆಚ್ಚಿನ ಮಾಹಿತಿಗಳಿಗೆ ಸಂಬಂಧಿಸಿದ ವಲಯ ಅರಣ್ಯಾಧಿಕಾರಿಗಳ ಕಛೇರಿಯಲ್ಲಿ ಅಥವಾ ಉಪ 


ಅರಣ್ಯ ಸಂರಕ್ಷಣಾಧಿಕಾರಿಯವರು ಭದ್ರಾವತಿ ಇವರ ಕಛೇರಿಯಿಂದ ಪಡೆಯಬಹುದು. 


ಪಿ.ಆರ್‌.132 


ಸೀಮಾ ಗರ್ಗ್‌, 
ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಭದ್ರಾವತಿ ವಿಭಾಗ, ಭದ್ರಾವತಿ. 


IN THE COURT OF THE IV ADDL. CITY CIVIL JUDGE: MAYOHALL, BANGALORE 


ಆ &W.C. 
PETITIONER 
KANAIKARAJ, 5/0 Lourduswamy, 
Aged 32 years, C/o Sriram, 2nd 


A cross, M.U. Nagar, kalkere Main Road, 


Ramamurthy Nagar, Bangalore. 


P.N. MAYOHALL 
NO.15007/2004, H.G. 8th April, 2005 
RESPONDENT 
MICHAL, fathers name not known 
to the petitioner, R/a No.36, 
Sultanjigunta Road, Shivajinagar, Bangalore. 


Vis 


PUBLIC NOTICE 


Notice is hereby given that a petition have been made to this court Under Section 7 of the G & 
WC Act, 1899 for appointment of the petitioner as the Guardian to MARIA JOSEPH born to Petitioner 
sister Smt. Mary and his brother in law Michael. 

The Court has fixed the date of hearing on 08.04.05 of the said petition. All persons claiming to 
have any interest may come and see the proceedings before the appointment of the Petitioner as 
Guardian. 

Given under my hand and the seal of the Court, this the 06.09.2004. 
By Order of the Court, 
Asst. Registrar, 
City Civil Court, Mayohall, Bangalore. 


PD-42 


FORM-1 
(See Rule 9) 
Government of Karnataka 
(Revenue Department) 
Office of the Deputy Commissioner, Mandya District, Mandya 
NOTIFICATION 
No. VA EST 46/ 2003-04, Dated: 7th June, 2004 
Shri B. Madaiah working as Village Accountant in the Revenue Department is permitted to 
change his name to B. Madegowda. 
C.N. SEETHARAM 
Deputy Commissioner, 
Mandya District, Mandya. 


PD-45 


